KA/ BG- GPO/2515/WPP -47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ | ಬೆಂಗಳೂರು, ಗುರುವಾರ , ಜುಲೈ ೨, ೨೦೦೯ ( ಆಷಾಢ ೧೧, ಶಕ ವರ್ಷ ೧೯೩೧) 


ಸಂಚಿಕೆ ೨೭ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 95 ಎಫ್ ಎಎಫ್ 2006, ಬೆಂಗಳೂರು, ದಿನಾಂಕ:5ನೇ ನವೆಂಬರ್ 2007 
ಕರ್ನಾಟಕ ಅರಣ್ಯ ಕಾಯ್ದೆ 1963ರ ( 1964ನೇ ಇಸವಿಯ ಕಾಯ್ದೆ 5) ಕಲಂ - 4ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 
ಹೊಸಕೇರಿ ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಈ ಅಧಿಸೂಚನೆಯು ಗೆಜೆಟ್ ನಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ 
ಬರುವಂತೆ "ಮೀಸಲು ಅರಣ್ಯ ” ವೆಂದು ಈ ಮೂಲಕ ಘೋಷಿಸಿದೆ. 

" ಅನುಸೂಚಿ 
1 ಗ್ರಾಮದ ಹೆಸರು 

: ಹೊಸಕೇರಿ 
2 . | ಕ್ಷೇತ್ರದ ಸರ್ವೆನಂಬರು : 3) ವಿಸ್ತೀರ್ಣ ( ಹೆಕ್ಟೇರುಗಳಲ್ಲಿ) 
999 

12 .35 
1000 

176 .35 
1001 

42 . 05 
1002 

32 .17 
1003 

| ಒಟ್ಟು 349 .04 ಹೆಕ್ಟೇರ್‌ | 
4 ಕ್ಷೇತ್ರದ ಹೆಸರು 

: ಹೊಸಕೇರಿ 
2 ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ಪ್ರಕಾರ ಕರ್ನಾಟಕ ಸರ್ಕಾರವು ಅರಣ್ಯ ಕ್ಷೇತ್ರ ನಿರ್ಧಾರಣಾಧಿಕಾರಿಗಳು, 

ಬಳ್ಳಾರಿ ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಇವರು 
ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು 
ಇತ್ಯರ್ಥಗೊಳಿಸಿ, ನಿರ್ಧರಿಸಿ, ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

( ೫೩೭) 


1430 
142 
1460 


3 . 


೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨, ೨೦೦೯ 

ಭಾಗ - ೪ಎ 
3 ಮೇಲ್ಕಂಡ ಕಾಯ್ದೆಯ ಕಲಂ - 4( 2 ) ಪ್ರಕಾರ ಕರ್ನಾಟಕ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬಳ್ಳಾರಿ 

ವಿಭಾಗ, ಬಳ್ಳಾರಿ ಇವರನ್ನು ಈ ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ 
ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
ಮೇಲ್ಕಂಡ ಅಧಿನಿಯಮ 11 , 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಯಾವುದೇ 
ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಬಾಧಿತವಾದ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು 
ಪರಿಶೀಲಿಸಲು ಸದರಿ ಕಾಯ್ದೆಯ ಕುರಿತು 16 (1) ನೇ ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಲಿಗೆ 
ಅಧಿಕಾರವಿರುತ್ತದೆ. 
ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾದಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ 
ಪ್ರಕರಣ 16 ( 2) ನೇ ಪ್ರಕಾರ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ 
ಮೇಲ್ಮನವಿ ಸಲ್ಲಿಸಬಹುದು. 

ಗಡಿ ವಿವರ 
ಉತ್ತರ: 

ಸೀಮಾರೇಖೆಯು ಹೊಸಕೇರಿ ಗ್ರಾಮದ ಸರ್ವೆ ನಂಬರ್- 999ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಹಾಗೂ ಸದರಿ 
ಗ್ರಾಮದ ಸರ್ವೆ ನಂ . 999ರ 11ನೇ ಗಡಿಗಳ ಮೇಲೆ 1ನೇ ಕಲ್ಲಿನಿಂದ 143° ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸದರಿ 
ಗ್ರಾಮದ ಸರ್ವೆ ನಂ. 1ರ ಪಶ್ಚಿಮದ ಗಡಿಗುಂಟ ಚಲಿಸುತ್ತಾ ಸದರಿ ಕ್ಷೇತ್ರದ ಮೂಲೆಯಲ್ಲಿರುವ 4ನೇ ಕಲ್ಲನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 
ಕಲ್ಲಿನಿಂದ ಕಲ್ಲಿಗೆ ಕೋನ 

ಕೋನ 

ಅಂತರ ( ಸರಪಳಿಗಳಲ್ಲಿ) 
2 

10 . 23 
3 

46. 65 

6 . 88 
ಪೂರ್ವ: 

ಸೀಮಾರೇಖೆಯು ಸದರಿ ಕ್ಷೇತ್ರದ ಸರ್ವೆ ನಂ . 1000ರ 4ನೇ ಕಲ್ಲಿನಿಂದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 150° ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಸದರಿ ಗ್ರಾಮದ ಸರ್ವೆ ನಂ . 1 ರ ಪಶ್ಚಿಮ ಗಡಿಗುಂಟ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ 
ಸದರಿ ಕ್ಷೇತ್ರದ ಆಗ್ನೆಯ ದಿಕ್ಕಿನಲ್ಲಿರುವ 8ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ 
ಚಲಿಸುವುದು. 
ಕಲ್ಲಿನಿಂದ ಕಲ್ಲಿಗೆ ಕೋನ 

ಕೋನ 

ಅಂತರ ( ಸರಪಳಿಗಳಲ್ಲಿ) 

31.10 
6 . 

13 . 38 

8. 85 
8 1450 

79 . 03 
ದಕ್ಷಿಣ: 

ಸೀಮಾರೇಖೆಯು ಸದರಿ ಕ್ಷೇತ್ರದ ಆಗ್ನೆಯ ದಿಕ್ಕಿನ ಸರ್ವೆ ನಂ . 1001ರ ಮೂಲೆಯಲ್ಲಿ 8ನೇ ಕಲ್ಲಿನಿಂದ 265 
ಡಿಗ್ರಿದೊಂದಿಗೆ ಆರಂಭವಾಗಿ ಸದರಿ ಗ್ರಾಮದ ಸರ್ವೆ ನಂ . 313 314 , 315 , 316, 317, 285 , 277 , 274, 274, 273 , 
274 , 271 , 263 , 262 , 260 , 254, 256, 257 , ಮತ್ತು 259, ಸರ್ವೆ ನಂಬರುಗಳ ಗಡಿಗುಂಟ ಚಲಿಸುತ್ತಾ, ಮುಂದೆ 259 , 
258, 257, 244, 241, 231, 230, 229 ಮತ್ತು 226 ಸರ್ವೆ ನಂಬರುಗಳ ಉತ್ತರ ಮತ್ತು ಪೂರ್ವದ ಗಡಿಗುಂಟ 
ಚಲಿಸುತ್ತಾ ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿರುವ 26ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾ ರೇಖೆಯು ಈ ಕೆಳಗಿನಂತೆ 
ಚಲಿಸುವುದು . 
ಕಲ್ಲಿನಿಂದ ಕಲ್ಲಿಗೆ ಕೋನ 

ಕೋನ | ಅಂತರ ( ಸರಪಳಿಗಳಲ್ಲಿ) 
8 . 

29.52 
9 | 10 | 

4 . 72 

| 15. 35 
11 | 12 | 

7 . 28 
12 | 13 

273.5 

4 . 33 


150 
149 


1480 


2650 
292 . 50 
353. 50 
358° 


10 


11 


16 


16 


342 
280° 
2650 
341.50 
17.50 
113.50 
292 


19 


20 


20. 


21. 


22 


193 


22 
23 
24 


24 


269 


25 


7 . 77 


2750 
293 . 3 


26 


27 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೦೯ 

೫೩೯ 
13 

1122 
14 15 

4 .52 
15 

16 .33 

3 . 88 
17 18 

10 . 03 
19 

3 . 64 

13 .18 
2750 

3 . 34 
21 

263° 

16.92 
23 

7 . 48 

10. 62 
280° 

7 . 87 
25 26 

8 .75 
ಪಶ್ಚಿಮ: 

ಸೀಮಾರೇಖೆಯು ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿರುವ 27ನೇ ಕಲ್ಲಿನಿಂದ 26° ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಸದರಿ ಗ್ರಾಮದ 224, 78, 77, 76 , 75 , 79, 64,61 54 , 53, 47, 46, 45 , 44 , 29, 27, 26, 25 , 11 ಮತ್ತು 1002ರ 
ಹೊರತುಪಡಿಸಿ ಇವುಗಳ ಪೂರ್ವದ ಗಡಿಗುಂಟ ಉತ್ತಾರಾಭಿಮುಖವಾಗಿ ಚಲಿಸುತ್ತಾ ಮುಂದೆ 37ನೇ ಕಲ್ಲನ್ನು ದಾಟಿ ಕ್ಷೇತ್ರದ 
ವಾಯುವ್ಯ ದಿಕ್ಕಿನಲ್ಲಿರುವ 1ನೇ ಕಲ್ಲನ್ನು ಸೇರುತ್ತದೆ . ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 
ಕಲ್ಲಿನಿಂದ ಕಲ್ಲಿಗೆ ಕೋನ 

ಕೋನ | ಅಂತರ ( ಸರಪಳಿಗಳಲ್ಲಿ) 
27 

- 26° 

10 . 62 
29 350° 

12 . 04 
29 

15 .35 
31 

13 .38 
3420 

17 .32 

6 . 49 
33 34 

8 . 46 
34 

24. 60 
7 .28 
8 .46 

7 . 08 
ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 314 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 99 ಎಫ್ಎಎಫ್ 2006, ಬೆಂಗಳೂರು, ದಿನಾಂಕ:4ನೇ ಜನವರಿ 2007 
1963ನೇ ಕರ್ನಾಟಕ ಅರಣ್ಯ ಅಧಿನಿಯಮ ( 1964ನೇ ಕರ್ನಾಟಕ ಕಾಯ್ದೆ 5 ರ) ಕಲಂ 17ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರದನ್ವಯ ಕರ್ನಾಟಕ ಸರ್ಕಾರದ ಉದಾರಭಾವನೆಯ ಮೇರೆಗೆ ಸರ್ಕಾರದ ಅಧಿಸೂಚನೆಯ ಸಂಖ್ಯೆ ಎಹೆಚ್ ಎಫ್ 
ಎಫ್ 882 ಎಫ್ ಎಎಫ್ 91 ದಿನಾಂಕ:20 - 9 -1994ರ ಪ್ರಕಾರ ಈ ಕೆಳಗೆ ಅನುಸೂಚಿಯಲ್ಲಿ ನಮೂದಿಸಿರುವ ಹಕ್ಕುಗಳ 
ಉಪಯೋಗಕ್ಕೆ ಒಳಪಟ್ಟು 4 -1 - 2007ನೇ ದಿನಾಂಕದಿಂದ “ಮೀಸಲು ಅರಣ್ಯ ” ವೆಂದು ಕರ್ನಾಟಕ ಸರ್ಕಾರವು ಕಾದಿರಿಸಿದೆ 
ಎಂದು ಈ ಮೂಲಕ ಘೋಷಿಸಲಾಗಿದೆ. 


28 


28 


22° 
357° 


30 


33 


358.5° 
3410 
14° 
40.50 


35 


35 


36 


36 


37 


3500 


37 . 


335 


೫೪೦ 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೦೯ 

ಅನುಸೂಚಿ 
1. ಜಿಲ್ಲೆಯ ಹೆಸರು : ದಾವಣಗೆರೆ 
2. ತಾಲ್ಲೂಕಿನ ಹೆಸರು : ಹೊನ್ನಾಳಿ 
3 . ಹೋಬಳಿ ಹೆಸರು : ಕಸಬಾ 
4 . ಗ್ರಾಮದ ಹೆಸರು 

: ಮಾದನಬಾವಿ 
5. ಪ್ರದೇಶದ ಸರ್ವೆ ನಂ . 6, ವಿಸ್ತೀರ್ಣ ( ಎ. ಗುಂ ) 
121 

80 .16 
122 

32 .15 
ಒಟ್ಟು 

112. 31. 
7. ಬ್ಲಾಕಿನ ಹೆಸರು : ಮಾದನಬಾವಿ ಬ್ಲಾಕ್ 


80 


3 


. 


ಸರಹದ್ದುಗಳು 
ಉತ್ತರ : ಮಾದನಬಾವಿ ಗ್ರಾಮದ ಸರ್ವೆ ನಂ . 117, 118 , 120, 142,144,145,146 
ಪೂರ್ವ: ನ್ಯಾಮತಿ - ಹೊನ್ನಾಳಿ ರಸ್ತೆ , 
ದಕ್ಷಿಣ: ಮಾದನಬಾವಿ ಗ್ರಾಮದ ಸರ್ವೆ ನಂ . 103 (ಕೆರೆ ) 
ಪಶ್ಚಿಮ : ಮಾದನಬಾವಿ ಗ್ರಾಮದ ಸರ್ವೆ ನಂ . 106 , 107 ಮತ್ತು 124. 

ಗಡಿ ವಿವರಣೆ 
ಉತ್ತರ: ಮಾದನಬಾವಿ ಗ್ರಾಮದ ಸರ್ವೆ ನಂ . 121 ರ ವಾಯುವ್ಯ ಮೂಲೆ ಬಾಂದಿನಿಂದ ಸ್ಥಾನ ಸಂಖ್ಯೆ ಪ್ರಾರಂಭವಾಗಿ 
ಪೂರ್ವಕ್ಕೆ ವಿವಿಧ ದಿಕ್ಕಿನಲ್ಲಿ ಸರ್ವೆ ನಂ . 117, 142 , 120 , 143 , ಮತ್ತು 121 ರ ಸಾಮಾನ್ಯ ಸರಹದ್ದಿನ ಮೇಲೆ ಹಾಗೂ ಸರ್ವೆ 
ನಂ . 121ರಲ್ಲಿ ಮಧ್ಯದ ಸ್ಥಾನ ಸಂಖ್ಯೆ 2 ರಿಂದ 7ರ ಮೂಲಕ 37 ಸರಪಳಿ ದೂರ ಕ್ರಮಿಸಿ ನ್ಯಾಮತಿ ಹೊನ್ನಾಳಿ 
ರಸ್ತೆಯಲ್ಲಿರುವ ಸ್ಥಾನ ಸಂಖ್ಯೆ 8ನ್ನು ಸೇರುತ್ತದೆ. 

ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಕೆಳಗಿನಂತಿದೆ. 
ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಮೋರ್ ಬೇರಿಂಗ್ ದೂರ ( ಸರಪಳಿಗಳಲ್ಲಿ) 

( ಡಿಗ್ರಿಗಳಲ್ಲಿ) 

11 . 00 
116 

4 . 00 
4 116 

6 .00 
4 5 . 116 

3. 00 
125 

| 

5 . 00 
116 

3 .00 
112 

5 . 00 
ಪೂರ್ವ: ರೇಖೆಯು ಸ್ಥಾನ ಸಂಖ್ಯೆ 8 ರಿಂದ ದಕ್ಷಿಣ ಕಡೆಗೆ ನ್ಯಾಮತಿ ಹೊನ್ನಾಳಿ ರಸ್ತೆಯ ಮೇಲೆ ಮಧ್ಯದ ಸ್ಥಾನಸಂಖ್ಯೆ 9 
ರಿಂದ 15 ರ ಮೂಲಕ ಹಲವಾರು ದಿಕ್ಕುಗಳಲ್ಲಿ 41.00 ಸರಪಳಿ ದೂರ ಕ್ರಮಿಸಿ ಹಾಗೂ ಸರ್ವೆ ನಂ . 103 ರ ಆಗ್ನೆಯ 
ಮೂಲೆಯಲ್ಲಿ ರಸ್ತೆ ಬದಿಯಲ್ಲಿರುವ ಸ್ಥಾನ ಸಂಖ್ಯೆ 16ನ್ನು ಸೇರುತ್ತದೆ. 
ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಕೆಳಗಿನಂತಿದೆ. 
ಜ್ಞಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಮೋರ್ ಬೇರಿಂಗ್ ದೂರ ( ಸರಪಳಿಗಳಲ್ಲಿ) 

( ಡಿಗ್ರಿಗಳಲ್ಲಿ) 
9 . 

4 . 00 
- 10 

178 

3 . 00 
193 

7. 00 
- 11 

190 

9 . 00 
- 12 

| 13 | 219 

3 .50 
13 14 219 

4 . 00 


178 


11 . 


12 


15 


219 


16 


11 . 


17 


- 


19 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೦೯ 

೫೪೧ 
14 | 

7 . 00 
15 

209 | 

3 .50 
ದಕ್ಷಿಣ: ರೇಖೆಯು ಸ್ಥಾನಸಂಖ್ಯೆ 16 ರಿಂದ ವಾಯುವ್ಯ ದಿಕ್ಕಿಗೆ ಸರ್ವೆ ನಂ . 103 ಮತ್ತು 122ರ ಸಾಮಾನ್ಯ ಸರಹದ್ದಿನ ಮೇಲೆ 
ಮಧ್ಯದ ಸ್ಥಾನಸಂಖ್ಯೆ 17ರ ಮೂಲಕ 17 ಸರಪಳಿ ದೂರ ಕ್ರಮಿಸಿ ಸ್ಥಾನಸಂಖ್ಯೆ 18ನ್ನು ಸೇರುತ್ತದೆ. 
ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಕೆಳಗಿನಂತಿದೆ. 
ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಪೋರ್ ಬೇರಿಂಗ್ ದೂರ ( ಸರಪಳಿಗಳಲ್ಲಿ) 

( ಡಿಗ್ರಿಗಳಲ್ಲಿ) 
- 16 | 

292 

9 .50 
18 | 295 

7 .50 
ಪಶ್ಚಿಮ : ರೇಖೆಯು ಸ್ಥಾನ ಸಂಖ್ಯೆ 18 ರಿಂದ ಸರ್ವೆ ನಂ . 122 ರಲ್ಲಿ ಹಾಗೂ ಸರ್ವೆ ನಂ . 134 107 ಮತ್ತು 121ರ ಸಾಮಾನ್ಯ 
ಕಡೆಗೆ ಹಲವಾರ 

ರಿಂದ 21ರ ಮೂಲಕ 41. 25 ಸರಪಳಿ ದೂರ 
ಕ್ರಮಿಸಿ ಸ್ಥಾನಸಂಖ್ಯೆ 1ನ್ನು ಸೇರುತ್ತದೆ. 
ಸ್ಥಾನ ಸಂಖ್ಯೆಯಿಂದ ಸ್ಥಾನ ಸಂಖ್ಯೆಗೆ ಇರುವ ದೂರ ಮತ್ತು ಬೇರಿಂಗ್ ಕೆಳಗಿನಂತಿದೆ. 
ಸ್ಥಾನಸಂಖ್ಯೆಯಿಂದ ಸ್ಥಾನಸಂಖ್ಯೆಗೆ ಪೋರ್ ಬೇರಿಂಗ್ ದೂರ (ಸರಪಳಿಗಳಲ್ಲಿ) 

( ಡಿಗ್ರಿಗಳಲ್ಲಿ) 
335 

1.50 
20 | 21 

| 

3 . 25 
20 

13 

4 .00 
21 

_ 346 | 32 .50 

ದಾರಿಯ ಹಕ್ಕುಗಳು 
1. ಬಂಡಿದಾರಿಯು ನ್ಯಾಮತಿ- ಹೊನ್ನಾಳಿ ರಸ್ತೆಯಿಂದ ಪ್ರಾರಂಭಿಸಿ ಸರ್ವೆ ನಂ . 122ರಲ್ಲಿ ಪಶ್ಚಿಮದ ಕಡೆಗೆ 

ಕೆಂಚಿಕೊಪ್ಪಕ್ಕೆ ಹೋಗುತ್ತದೆ. 
2 . ಬಂಡಿದಾರಿಯು ನ್ಯಾಮತಿ- ಹೊನ್ನಾಳಿ ರಸ್ತೆಯಿಂದ ಸರ್ವೆ ನಂ . 121. 122ರ ಕೂಡುಬಾಂದ್‌ನಲ್ಲಿಂದ 

ಪ್ರಾರಂಭಿಸಿ ಸರ್ವೆ ನಂ . 122ರಲ್ಲಿ ನೈರುತ್ಯದ ಕಡೆಗೆ ಕೆಂಚಿಕೊಪ್ಪ ರಸ್ತೆಯನ್ನು ಮುಟ್ಟುತ್ತದೆ. 
3. ಬಂಡಿದಾರಿಯು ನ್ಯಾಮತಿ- ಹೊನ್ನಾಳಿ ರಸ್ತೆಯಿಂದ ಸರ್ವೆ ನಂ . 121 ಪೂರ್ವ ಬದಿಯಲ್ಲಿಂದ ಪ್ರಾರಂಭಿಸಿ 
ಸರ್ವೆ ನಂ . 121ರಲ್ಲಿ ಪಶ್ಚಿಮದ ಕಡೆಗೆ ಹಿಡುವಳಿ ಜಮೀನಿಗೆ ಹೋಗುತ್ತದೆ. 

ಇತರೆ ಸವಲತ್ತುಗಳು | 
1. ಎಳೆಯ ನೆಡುತೋಪುಗಳ ವಿನಃ ಉಳಿದೆಡೆ ಗ್ರಾಮಸ್ಥರು ತಮ್ಮ ಜಾನುವಾರುಗಳಿಗೆ ನಿರ್ಬಂಧವಿಲ್ಲದೆ ಹುಲ್ಲು 

ಮೇಯಿಸಬಹುದು 
2 . ಎಳೆಯ ನೆಡುತೋಪುಗಳ ವಿನಃ ಉಳಿದೆಡೆ ಗ್ರಾಮಸ್ಥರು ತಮ್ಮ ವಾಸ್ತವಿಕ ಉಪಯೋಗಕ್ಕಾಗಿ ಹಸಿರು ಎಲೆ 
ಗೊಬ್ಬರ ಸೊಪ್ಪು ಮತ್ತು ಒಣ ಸೌದೆಯನ್ನು ಉಚಿತವಾಗಿ ಸಂಗ್ರಹಿಸಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ವಿ. ಜಯಲಕ್ಷ್ಮಿ 
ಪಿ . ಆರ್ , 315 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಿಪರಿಸ್ಥಿತಿ ಇಲಾಖೆ 
HEALTH & FAMILY WELFARE SECRETARIAT 

NOTIFICATION 
No. HFW 90 PIM 2009 , Bangalore , Dated :16 May 2009. 
In exercise of the powers conferred by sub -section ( 2 ) of section 40 of the Karnataka Ayurvedic , 
Naturopathy , Siddha , Unani and Yoga Practitioners Registration and Medical practioners miscellaneous 
Provisions Act, 1961 (Karnataka Act 9 of 1962) read with section 21 of the karnataka General clauses 
Act, 1899 (Act III of 1899) and in supersession of the Notification No. HFW 409 PIM 2004 , Dated : 15 


೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೨, ೨೦೦೯ 

ಭಾಗ - ೪ 
December 2004 , the Government of Karnataka hereby empowers the following officers for the purpose of 
the said sub - section ( 2 ), namely : 
(i) The Registrar, Karnataka Ayurvedic , Naturopathy, Siddha, Unani and Yoga Practioners 

Board , Bangalore for the whole state of Karnataka . 
(ii) The Deputy Director ( Ayush )/ District Ayush Officer within his respective jurisdiction . 
( iii) The District Health and Family Welfare Officer within his respective jurisdiction 

By order and in the name of the Governor of Karnataka 
P . R . 318 

N . MAHALAKSHMAMMA 
Under Secretary to Government 
Health & Family Welfare Department 

( Indian Medicine Department) 
ಕಂದಾಯ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ: ಕಂಇ 32 ವಿಮಕ 2008, ಬೆಂಗಳೂರು, ದಿನಾಂಕ: 16ನೇ ಮೇ 2009 
ಅಧಿಸೂಚನೆ ಸಂಖ್ಯೆ ಕಂಇ 32 ವಿಮಕ 2008, ದಿನಾಂಕ:30.1. 2009ರಲ್ಲಿನ ಅಧಿಸೂಚನೆಯ ಕ್ರಮ ಸಂಖ್ಯೆ 3, 5, 
14 ಮತ್ತು 15 ರಲ್ಲಿರುವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕುರಿತು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕ್ರ. ಸಂ ಇಲಾಖಾ ವ್ಯಾಪ್ತಿಯಲ್ಲಿ | ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಮೇಲ್ಮನವಿ ಪ್ರಾಧಿಕಾರಿ 
ಬರುವ ಸಾರ್ವಜನಿಕ 

ಸಾರ್ವಜನಿಕ 
ಪ್ರಾಧಿಕಾರದ ಹೆಸರು 

ಮಾಹಿತಿ 

ಅಧಿಕಾರಿ 
3ಎ ಕಂದಾಯ ಇಲಾಖಾ | ಶ್ರೀ ಶಿವಾನಂದಮೂರ್ತಿ, ಡಿ.ಆರ್. ಸಹಾಯಕರು ಸರ್ಕಾರದ ಉಪ 
ಸಚಿವಾಲಯ ಪೀಠಾಧಿಕಾರಿ, (ಭೂಸ್ವಾಧೀನ- 3) 

ಕಾರ್ಯದರ್ಶಿ , ( ಭೂ 
( ವಿಷಯವಾರು) 

ಸ್ವಾಧೀನ) | 
5ಎ ಕಂದಾಯ ಇಲಾಖಾ ಶ್ರೀ ಎಲ್ . ಕೃಷ್ಣಪ್ಪ 

ಸಹಾಯಕರು ಶ್ರೀಮತಿ ಗೀತಾರಮೇಶ್, 
ಸಚಿವಾಲಯ ಪೀಠಾಧಿಕಾರಿ, ( ಭೂ . ಮಂ . 2) 

ಸರ್ಕಾರದ ಉಪ 
(ವಿಷಯವಾರು) 

ಕಾರ್ಯದರ್ಶಿ , 

( ಭೂ ಮಂ / ಭೂ ಕಂದಾಯ ) 
14ಎ ಕಂದಾಯ ಇಲಾಖಾ ಶ್ರೀಕಂಠಬಾಬು ಎಲ್. ಎಸ್ . ಹಿರಿಯ 

ಶ್ರೀ ಎಂ . ವೆಂಕಟರಸಪ್ಪ 
ಸಚಿವಾಲಯ 

ಪೀಠಾಧಿಕಾರಿ ( ಮುಜರಾಯಿ ) ಸಹಾಯಕರು / ಸರ್ಕಾರದ ಉಪ 
(ವಿಷಯವಾರು) 

ಸಹಾಯಕರು ಕಾರ್ಯದರ್ಶಿ , ( ಮುಜರಾಯಿ ) 

( ವಿಷಯವಾರು) 
15ಎ | ಕಂದಾಯ ಇಲಾಖಾ | ಶ್ರೀ ಜಿ . ವರದರಾಜು 

ಸಹಾಯಕರು ಶ್ರೀ ಎಂ . ವೆಂಕಟರಸಪ್ಪ 
ಸಚಿವಾಲಯ ಪೀಠಾಧಿಕಾರಿ, ( ನೋಂದಣಿ & 

ಸರ್ಕಾರದ ಉಪ 
ಮುದ್ರಾಂಕ) ( ವಿಷಯವಾರು) 

ಕಾರ್ಯದರ್ಶಿ , ( ನೋಂದಣಿ 

& ಮುದ್ರಾಂಕ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ನರಸಿಂಹಲು 
ಪಿ . ಆರ್, 319 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಸಮನ್ವಯ ) 

ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ನಂ . ನಅಇ 115 ಬೆಮಪ್ರಾ 2009 , ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ರ ಕಲಂ 4( ಸಿ) ರಲ್ಲಿನ ( 3) ಮತ್ತು ( iv )ರಡಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಕೆಳಕಂಡವರನ್ನು ಜಮಖಂಡಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು 


* 


) 


. 


ಕ್ರ. ಸಂ 


ಭಾಗ – ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೦೯ 

೫೪೩ 
ಸದಸ್ಯರನ್ನು ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ 
ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಹೆಸರು ಮತ್ತು ವಿಳಾಸ 

ಪದನಾಮ 
1 ಶ್ರೀ ಅಪ್ಪಾಸಾಹೇಬ ಕಲ್ಲಪ್ಪಾ ಗಡಾದ| 

ಅಧ್ಯಕ್ಷರು 
2 ಶ್ರೀ ಸಂತೋಷ ಗುರುಲಿಂಗಪ್ಪಚನಾಳ 

ಸದಸ್ಯರು 
3 . | ಶ್ರೀ ದೀಪಕ ನಾರಾಯಣ ಕದಮ 

ಸದಸ್ಯರು 
4 | ಶ್ರೀ ಸುನೀಲ ಬಾಳಕೃಷ್ಣ ಜೋಗದಂಡೆ ( ಎಸ್ . ಸಿ ) 

ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಿ. ಟಿ. ನಾರಾಯಣಸ್ವಾಮಿ 
ಪಿ . ಆರ್. 320 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

- ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 158 ಮೈಅಪ್ರಾ 2009, ಬೆಂಗಳೂರು, ದಿನಾಂಕ: 27ನೇ ಮೇ 2009 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 3 ( 3)( ಎಂ ) ಮತ್ತು ( 4) ರಡಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು 
ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಹೆಸರು ಮತ್ತು ವಿಳಾಸ 

ವರ್ಗ 
| ಶ್ರೀ ಕಾಮರಾಜ್ ರೈ . ಬಿ 

ಸಾಮಾನ್ಯ 
| ನಿರೀಕ್ಷಾ ” 3ನೇ ಅಡ್ಡರಸ್ತೆ, ಶಿವಭಾಗ, ಕದ್ರಿರಸ್ತೆ, ಮಂಗಳೂರು-575002 
2 ಶ್ರೀ ಶರತ್ ಚಂದ್ರಶೆಟ್ಟಿ , 

ಸಾಮಾನ್ಯ 
"ಸಂತೃಪ್ತಿ ” ತೋಕೂರುಗುತ್ತು , ಕುಳಾಯಿ ಹೊಸಬೆಟ್ಟು 
ಶ್ರೀ ಬಿ . ಎಸ್ . ವಸಂತಕುಮಾರ್ 

ಪ / ಜಾ 
“ ಅನುಗ್ರಹ ನಿಲಯ ” ಸಿದ್ದಾರ್ಥ ನಗರ ಅಂಚೆ, ಬಜೆ, ಮಂಗಳೂರು ತಾ : 
ಶ್ರೀಮತಿ ರಾಜೀವಿ ವಿ . 

ಮಹಿಳೆ 
ಕಂಪು ಮಣ್ಣುಮನೆ ಕೋಟೆಕಾರು ಅಂಚೆ, ಮಂಗಳೂರು ತಾ : 575022 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಟಿ . ನಾರಾಯಣಸ್ವಾಮಿ 
ಪಿ . ಆರ್ . 321 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008( B - 52 ), ಬೆಂಗಳೂರು, ದಿನಾಂಕ: 27ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುದ್ದೇಬಿಹಾಳ ಪುರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಬೀಮಶೆಪ್ಪ ಹಡಲಗೇರಿ, ಸಾ : ಮುದ್ದೇಬಿಹಾಳ 
2. ಶ್ರೀ ಹನುಮಂತ್ ವಿಗ್ಗಲ್ ನಲವಡೆ, ಸಾ :ಮುದ್ದೇಬಿಹಾಳ 
3. ಶ್ರೀ ಬಸವರಾಜ್ ಬಿನ್ ವಿಶ್ವನಾಥ್ ಹೊಕ್ರಾಣಿ, ಸಾ : ಮುದ್ದೇಬಿಹಾಳ 
4. ಶ್ರೀ ವೆಂಕನಗೌಡ ಸಿದ್ದನಗೌಡ ಪಾಟೀಲ್ ಕುಲಕರ್ಣಿ , ಸಾ : ಮುದ್ದೇಬಿಹಾಳ 
5. ಶ್ರೀ ಸೈಯದ್ ಬಾಷಾ ಬಿನ್ ಅಬ್ದುಲ್ ಕರೀಂ ಕುಮಶಿ, ಸಾ : ಮುದ್ದೇಬಿಹಾಳ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಸಿ.ಆರ್. ರವೀಂದ್ರ 
ಪಿ . ಆರ್. 322 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


ಕೆಳಕಂಡವರ 


೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨, ೨೦೦೯ 

ಭಾಗ - ೪ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008( B -54), ಬೆಂಗಳೂರು, ದಿನಾಂಕ: 27ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 

ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಾಳಿಕೋಟೆ ಪುರಸಭೆಗೆ : 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ಶಶಿಧರ್ ಗುರಣ್ಣ ಛಾಯಾಗೋಳ, ಸಾ : ತಾಳಿಕೋಟೆ 
2. ಶ್ರೀ ಪ್ರಹ್ಲಾದ್ ಸಿಂಗ್ ವಿಝಲ್ ಸಿಂಗ್ ಹಜೇರಿ, ಸಾ : ತಾಳಿಕೋಟೆ 
3. ಶ್ರೀ . ಶಶಿಧರ್ ಡಿಸಲೆ, ಸಾ : ತಾಳಿಕೋಟೆ 
4 . ಶ್ರೀ ಕಾಶೀನಾಥ್ ಸಂಗಪ್ಪ ಮುರಾಳ್, ಸಾ : ತಾಳಿಕೋಟೆ 
5 . ಶ್ರೀ ಮಾನ್ ಸಿಂಗ್ ಶಿವಾಜಿ ಕೊಕಟನೂರ್, ಸಾ : ತಾಳಿಕೋಟೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್ . ರವೀಂದ್ರ 
ಪಿ . ಆರ್ , 323 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008( A - 23 (P , ಬೆಂಗಳೂರು, ದಿನಾಂಕ: 28ನೇ ಮೇ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11 (1)( b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಚಿಕ್ಕಬಳ್ಳಾಪುರ ನಗರಸಭೆಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಚಿಕ್ಕರಾಮಯ್ಯ ಬಿನ್ ಕೆಂಪಣ್ಣ #34/ , ಮೈಲಾರೇಶ್ವರ ನಿಲಯ, ವೇಣುಗೋಪಾಲಸ್ವಾಮಿ ಗುಡಿ ಬೀದಿ, 

ಚಿಕ್ಕಬಳ್ಳಾಪುರ. 
2 . ಶ್ರೀ ಕೆ. ಶಿವಶಂಕರಮೂರ್ತಿ ಬಿನ್ ಶಾಂತಪ್ಪ #221, ಹೂವಿನ ಅಪ್ಪಣ್ಣನ ಬೀದಿ, ಚಿಕ್ಕಬಳ್ಳಾಪುರ 
3. ಶ್ರೀ . ಎ .ಎನ್. ಮುರುಳಿಧರ್ ಬಿನ್ ಎ. ನಾರಾಯಣಸ್ವಾಮಿ , ಕಂದವಾರ ಬಾಗಿಲು, ಮುಖ್ಯ ರಸ್ತೆ , ಚಿಕ್ಕಬಳ್ಳಾಪುರ 
4. ಶ್ರೀಮತಿ ಸುಜಾತ ಭೂಷಣ್ ಕೋಂ ಕೆ.ಎನ್. ಶಿವಭೂಷಣ್ , ಸಾದುಮಠ ಎದುರು, ಚಿಕ್ಕಬಳ್ಳಾಪುರ 
5. ಶ್ರೀ ಮುನಿಕೃಷ್ಣಪ್ಪ ಬಿನ್ ಮುನಿಲಕ್ಷ್ಮಪ್ಪ, ಅಂಬೇಡ್ಕರ್ ನಗರ, ಚಿಕ್ಕಬಳ್ಳಾಪುರ | 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್‌. ರವೀಂದ್ರ 
ಪಿ . ಆರ್ , 324 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್ಆರ್ 2008 ( B - 50), ಬೆಂಗಳೂರು, ದಿನಾಂಕ : 28ನೇ ಮೇ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗುಂಡ್ಲುಪೇಟೆ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 

1. ಶ್ರೀ ವಾಸು ಬಿನ್ ಮುದ್ದುವೆಂಕಟಶೆಟ್ಟಿ, 10ನೇ ವಾರ್ಡ್, ಎಸ್‌. ಆರ್‌. ರಸ್ತೆ , ಗುಂಡ್ಲುಪೇಟೆ| 
2 . ಶ್ರೀ ಬಿ . ಬಾಲಸುಬ್ರಹ್ಮಣ್ಯ ( ಬಾಬು) ಬಿನ್ ಬಿಳಿರಂಗಯ್ಯ , ಟಿ. ಬಿ. ಬಡಾವಣೆ, ಗುಂಡ್ಲುಪೇಟೆ 
3. ಶ್ರೀ . ದೊಡ್ಡಣ್ಣ ಬಿನ್ ಜಿ. ಡಿ. ಶಿವಣ್ಣ , 16ನೇ ವಾರ್ಡ್, 2ನೇ ಕ್ರಾಸ್, ಕುವೆಂಪುನಗರ, ಗುಂಡ್ಲುಪೇಟೆ 
4. ಶ್ರೀ ಕೆ. ರಾಮಸ್ವಾಮಿ ಬಿನ್ ಕಪನಯ್ಯ , 20ನೇ ವಾರ್ಡ್, ಅಂಬೇಡ್ಕರ್‌ ಸರ್ಕಲ್, ಗುಂಡ್ಲುಪೇಟೆ 
5. ಶ್ರೀ ಜಿ. ವಿ ಸೋಮಶೇಖರ್ ಬಿನ್ ಲೇ : ವರದಶೆಟ್ಟಿ, 8ನೇ ವಾರ್ಡ್ , ಎಸ್‌.ಆರ್‌. ರಸ್ತೆ ಗುಂಡ್ಲುಪೇಟೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಆರ್‌ . ರವೀಂದ್ರ 
ಪಿ .ಆರ್. 325 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 


